Yad 
Be. 


ಕರ್ನಾಟಕ ವಿಧಾನ ಪರಿಷತ್ತು 


| ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1298 


[ಸದಸ್ಯರ ಹೆಸರು ' 


'ಪತ್ತಕಸುವ ಸಚವಕು 


ಕ್ರೀ ಎಸ್‌.ಎಲ್‌.ಖೋಚೇಗ್‌ಡ ಕ್ಷರ ಕತ 


ಉತ್ತರಿಸಖೇಕಾದ ದಿನಾಂಕ 


18.03.2020 


| ಉಪ ಮುಖ್ಯಮಂತ್ರಿಗಳು. ಪೋಕೋಷಯೋನ ಮತ್ತು 
ಸಮಾಜಕಲ್ಯಾಣ ಸಚವರು 


ಕೈಗೊಳ್ಳುವ ಮಾನದಂಡಗಳೇನು: ಬಡತನ 
ರೇಖೆಯನ್ನು ಗುರುತಿಸಿದ ನಂತರ ಸದರಿ 


೬ ಪಶ್ನೆ ಉತ್ತರ 
ಅ) | ಬಡತನ ರೇಖೆಗಿಂತ ಕೆಳಗಿ ವಾಸಿಸುತ್ತಿರುವ] ಬಡತನ ರೇಖೆಯನ್ನು ನಿರ್ಧರಿಸುವ`ಮಾನಡಂಡಗಳ 
ಪರಿಶಿಷ್ಟ ಜಾತಿಯ ಕುಟುಂಬಗಳ ಸಂಖ್ಯೆ ಬೆ ಅಧಿಕೃತವಾಗಿ ನಿಗದಿಪಡಿಸಿರುವುದಿಲ್ಲ. ಆದ್ದರಿಂದ, 
ಎಷ್ಟು: ಮತ್ತು ಸದರಿ ಕುಟುಂಬಗಳ ಆರ್ಥಿಕ | ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳ ನಿರ್ದಿಷ್ಟ 
ಅಭವೃಧ್ಧಿಗಾಗಿ ಸರ್ಕಾರವು ಕೈಗೊಂಡ | ಮಾಹಿತಿ ಲಭ್ಯವಿರುವುದಿಲ್ಲ. ಪರಿಶಿಷ್ಟ ಜಾತಿ ೨1,78,5೦1 
ಕ್ರಮಗಳೇನು: (ಜಲ್ಲಾವಾರು ಮಾಹಿತಿ | ಕುಟುಂಬಗಳಗೆ ಜಪಿಎಲ್‌ರೇಷನ್‌ ಕಾರ್ಡ್‌ಗಳನ್ನು 
ನೀಡುವುದು) ನೀಡಿರುತ್ತಾರೆ. 
ನಿಗದಿತ ಆದಾಯ ಮಿತಿಯ ವ್ಯಾಪ್ತಿಗೊಳಪಟ್ಟ 
ಪರಿಶಿಷ್ಠ ಜಾತಿಯವರ ಅಭವೃದ್ಧಿಗಾಗಿ ಸಮಾಜ 
RR Oo  |ಕಲ್ಯಾಣ ಇಲಾಖೆ ಮತ್ತು ಇತರೆ ಅಭವೃಧ್ಧಿ 
ಆ) ಹಾಗಿದ್ದಲ್ಲ. ಸದರಿ ಕುಟುಂಬಗಳ ಆರ್ಥಿಕ | ಇಲಾಖೆಗಳಂದ ವಿವಿಧ ಅಭವೃದ್ಧಿ ಕಾರ್ಯಕ್ರಮಗಳನ್ನು 
ಪ್ರಗತಿಯ ಶ್ರೇಣಿ ಎಷ್ಟು» ಸೂಕ್ತ ಬಡ ಅನುಷ್ಠಾನಗೊಳಸಲಾಗುತ್ತಿದೆ. 
ಕುಟುಂಬಗಳಗೆ ಸರ್ಕಾರದ ವತಿಯಿಂದ ರಾಜ್ಯದಲ್ಲ ಪರಿಶಿಷ್ಠ ಜಾತಿಯ ಕುಟುಂಬಗಳ ಸಮದ್ರ 
ಯಂನೆಗಳು ನ್ಯಾಯಯುತವಾಗಿ | ಭ್ರವೃದ್ಧಿಗಾಗಿ ಕರ್ನಾಟಕ ಅನುಸೂಚಿತ ಜಾತಿಗಳ ಉಪ 
ಪಲುಜಿೆಂತಿಂ: ಹಂಚಿಕೆ ಮತ್ತು ಬುಡಕಟ್ಟು ಉಪ ಹಂಚಿಕೆ ಅಧಿನಿಯಮ 
2೦13 ರನ್ನು ಹಾರಿಗೆ ತಂದಿದ್ದು, ಎಸ್‌.ಸಿ.ಎಸ್‌.ಪಿ/ 
ಅ.ಎಸ್‌.ಪಿ ಉಪ  ಯೋಜನೆಯಡಿಯಲ್ಪ್ಲ ವಿವಿಧ 
Wi ಅಭವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. 
ಖೆ 2೦1೨-2೦ನೇ ಸಾಅನಲ್ಲ ಪರಿಶಿಷ್ಠ ಜಾತಿಯವರ 
ಅಭಿವೃದ್ಧಿಗಾಗಿ ಎಸ್‌.ಸಿ.ಎಸ್‌.ಪಿ.ಯಡಿಯಲ್ಪ 
ರೂ.19.542 ಕೋಟಗಳನ್ನು ಒದಗಿಸಲಾಗಿದೆ. 
'ಇ) | ಬಡತನ ರೇಖೆಯನ್ನು ಅಳೆಯಲು ಸರ್ಕಾರವು 


ಬಡತನ ರೇಖೆಯನ್ನು ಅಳೆಯಲು ನಿರ್ದಿಷ್ಟ 


ಕುಟುಂಬಗಳಗೆ ಎಷ್ಟು ಅವಧಿಯಲ ಮಾನದಂಡಗಳನ್ನು ನಿಗದಿಪಡಿಸಿರುವುದಿಲ್ಲ. 
ಯೋಜನೆಗಳು ತಲುಪುತ್ತವೆ: ಈ 
ಯೋಜನೆಯನ್ನು ತಲುಪಿಸುವಲ್ಲ 
ತಡವಾಗಡದೇ ಇರುವ ಹಾಗೆ ಸರ್ಕಾರ 


ಕೈಗೊಂಡ ಕ್ರಮಗಳೇನು: 


ಏಸಿ 


ಈ)] ಮೆಹಿಳಾ ಫಲಾನುಭವಿಗಳು ಹಾಗೊ 
ವಿಕಲಚೇತನರಿಗೆ ಸರಿಯಾದ ಸಮಯಕ್ಕೆ 
ಮತ್ತು ಅತೀ ಬೇಗ ಯೋಜನೆಗಳು 
ತಲುಖುತ್ತಿವೆಯೇ: ಈ ಸಂಬಂಧ ಸರ್ಕಾರ 
ಕೈಗೊಂಡ ಕ್ರಮಗಳೇನು: ಹಾಗಿದ್ದಲ್ಲಿ ಪ್ರಗತಿ 
ಪ್ರಮಾಣ ಎಷ್ಟು? 


ಪರಿಶಿಷ್ಠ `` ಜಾತಿಯ ' ಮಹಿಳೆಯರ ವಿಕಲಚೇತೆನರ 
ಅಭವೃದ್ಧಿಗಾಗಿ ಎಸ್‌.ಸಿ.ಎಸ್‌.ಪಿ ಉಪ 
ಯೋಜನೆಯಡಿಯ ರೂ.೦62.4೨ ಕೋಟಗಳನ್ನು 
2೦1೨-೭೦ನೇ ಸಾಲಅನಲ್ಲ ಮಹಿಳಾ ಮತ್ತು ಮಕ್ನಳ 
ಅಭಿವೃದ್ಧಿ ಇಲಾಖೆಗೆ ಹಂಚಿಕೆ ಮಾಡಲಾಗಿದ್ದು. 
ಕಾರ್ಯಕ್ರಮಗಳನ್ನು ಅನುಷ್ಟಾನಗೊಆಸಲಾಗುತ್ತಿದೆ. 
ಫೆಬ್ರವರಿ-೭೦೭೦ ಅಂತ್ಯಕ್ಕೆ ರೂ.547.47 ಕೋಟಗಳನ್ನು 


ಸಂಖ್ಯೆ: ಸಕಇ 13 ಸಮನಯ 2೦೭೦ 


(ಗೋವಿಂದ ಎಂ ಕಾರಜೋಳ) 
ಉಪ ಮುಖ್ಯಮಂತ್ರಿಗಳು. ಲೋಕೋಪಯೋಗಿ 
ಹಾಗೂ ಸಮಾಜಕಲ್ಯಾಣ ಸಚಿವರು 


